ನಾಟಕದ ಮೂಲಕ ಗಾಂಧೀಜಿ ಮೌಲ್ಯಗಳ ಶೋಧ 


ಉಷಾ ಪ್ರೆಸಿಲ್ಲಾ ಅಂಬ್ರೋಸ್‌ 


ಗಾಂಧೀಜಯವರ 15೦ನೇ ಜನ್ಯದಿನಾಚರಣೆ ಸಂದರ್ಭದಲ್ಲ ಶಾಲಾ 
ಮಕ್ಕಳು ಮತ್ತು ಶಿಕ್ಷಕರನ್ನು ಕ್ರಿಯಾಶೀಲವಾಗಿ ತೊಡಗಿಸಿಕೊಳ್ಳುವ 
ನಿಟ್ಟಿನಲ್ಲ. ಗಾಂಧೀಜಯ ಬದುಕು, ಚಿಂತನೆಗಳು ಮತ್ತು ಅವರು 
ಬಲವಾಗಿ ನಂಬದ್ದ ಮೌಲ್ಯಗಳ ಕುರಿತಾದ ಅನುಭವಗಳನ್ನು 
ಕಟ್ಟಕೊಡಲು ನಾವು ಯೋಜನಸಿದೆವು. ಇದನ್ನು ಒಂದಷ್ಟು ಪ್ರೇಕ್ಷಕರ 
ಮುಂದೆ ವೇದಿಕೆಯಲ್ಲ ಪ್ರದರ್ಶಿಸಲು ನಾವು ತೀರ್ಮಾನಿಸಿದೆವು. 
ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಕ್ಷೇತ್ರ ಸದಸ್ಯರ ಜೊತೆಗೆ 
ಕೊಪ್ಪಳದ ಟೀಚರ್ಸ್‌ ಥಿಯೇಟರ್‌ ಗ್ರೂಪ್‌ ಮತ್ತು ನಂದೀಶ್‌ 
ಕುಮಾರ್‌ ಈ ಕಾರ್ಯಕ್ರಮವನ್ನು ಸಂಯೋಜಸಿದರು. ಮೊದಲಗೆ 
ನಾವು ಶಾಲೆಗಳಲ್ಲ ವಿದ್ಯಾರ್ಥಿಗಳಗೆ ಗಾಂಧೀಜಯವರ ಬದುಕನ 
ಬಧ್ಧೆ ಕಅಯಲು ಆಸಕ್ತಿ ಹುಟ್ಟುವಂತೆ ಮಾಡಲು ಒಂದು ದಿನದ 
ಕಾರ್ಯಾಗಾರವನ್ನು ಹಮ್ಮಿಕೊಂಡೆವು. ನಾಲ್ದು ಕಿರು ನಾಟಕಗಳಲ್ಲ 
ನಟಸಲು ಮಕ್ಕಳನ್ನು ಆಯ್ದೆ ಮಾಡುವುದು ಮುಖ್ಯವಾಗಿತ್ತು. ಎಲ್ಲಾ 
ಮಾಧ್ಯಮಿಕ ಶಾಲೆಯ ಮಕ್ಕಳನ್ನು ಒಂದು ಕಡೆ 
ಸಮಾವೇಶಗೋೊಳಸಿ. ಎಲ್ಲರೂ ಪಾಲ್ಗೊಳ್ಳಲು ಅನಮುಕೂಲ- 
ವಾಗುವಂತೆ ಕೆಲವು ತಮಾಷೆಯ ಸರಳ ಆಟಗಳನ್ನು ನಡೆಸಿದೆವು. 
ನಂತರ ಮಕ್ಕಳ ಅಭಪ್ರಾಯಗಳನ್ನೂ ಸಂಗ್ರಹಿಸಿ ನಾಟಕದ 
ಗುಂಪುಗಳನ್ನು ರಚಿಸಲಾಯುತು. 


ಮಕ್ಕಳು ತಮ್ಮ ತರಗತಿಗಳನ್ನಾದರೂ ತಪ್ಪಿಸಿಕೊಳ್ಳುತ್ತಿದ್ದರು, ಆದರೆ 
ನಾಟಕದ ಅಭ್ಯಾಸವರ್ಗಗಳಗೆ ಮಾತ್ರ ತಪ್ಪದೆ ಹಾಜರಾಗುತ್ತಿದ್ದರು. 
ಗಾಂಧೀಜಯ ಪಾತ್ರವನ್ನು ತಮ್ಮದಾಗಿಸಿಕೊಳ್ಳಲು ಅವರು ಪರಪ್ಪರ 
ಸ್ಪರ್ಧೆಯಲ್ಲಿ ತೊಡಗಿದ್ದರು. ತಮ್ಮ ತಲೆಗೂದಲನ್ನು 
ಬೋಳಸಿಕೊಳ್ಳಲೂ ಅವರು ಸಿದ್ಧರಿದ್ದರು! ಬೆಳದ್ದೆ ಶಾಲೆಯ ಗಂಟಿ 
ಬಾರಿಸುವುದಕ್ಲೂ ಮುನ್ನವೇ ಟೀಚರ್ಸ್‌ ಲರ್ನಿಂಗ್‌ ಸೆಂಟರ್‌ನಲ್ಲಿ 
(ಆ.ಎಲ್‌.ಸಿ) ಎಲ್ಲರೂ ಸೇರಿ ನಾಟಕದ ಅಭ್ಯಾಸ ಆರಂಭಸುತ್ತಿದ್ದರು. 
ಅಲ್ಲದೆ. ಸಂಜೆ ಶಾಲೆ ಜಟ್ಟ ಬಳಕ, ಕತ್ತಲು ಆವರಿಸುತ್ತಿದ್ದರೂ 
ಕೇಂದದಿಂದ ಹೊರಡಲು ಅವರಿಗೆ ಮನಸ್ಸೇ ಇರುತ್ತಿರಲಅಲ್ಲ. ನಾಟಕ 
ಅಭ್ಯಾಸದ ಮೂಲಕ ಗಾಂಧೀಜಯವರನ್ನು ಅರ್ಥ ಮಾಡಿ- 
ಕೊಳ್ಳುತ್ತಾ ಮೋಜನೊಂದಿಗೆ ಜೊತೆಗೆ ಕಅಯಲು ಈ ನಮ್ಮ 
'ಗಾಂಧಿ ನಾಟಕೋತ್ಸವ ವು ಎಲ್ಲಾ ಮಕ್ಷಳಗೂ ಒಳ್ಳೆಯ 
ಅವಕಾಶವನ್ನು ಒದಗಿಸಿತು ಎಂದು ನಮಗೂ. ಶಿಕ್ಷಕರಿಗೂ 
ಮನಬಟ್ದಾಯಿತು. ವಾವು ಅವರೊಂದಿಗೆ ಬೆರೆತು ಆತ್ಮೀಯತೆಯಿಂದ 
ಮಾತನಾಡುತ್ತಾ ಹೋದಂತೆ ಅವರು ತಮ್ಮ ಅಭಿಪ್ರಾಯಗಳನ್ನು 
ಮುಕ್ತವಾಗಿ ಹಂಚಿಕೊಳ್ಳತೊಡಗಿದರು. ಮಕ್ಕಳಗೆ ಮಹತ್ವದ 
ವಿಷಯವನ್ನು ಆಸಕ್ತಿಯಿಂದ ಮತ್ತು ಮೋಜನೊಂದಿಗೆ ಕಲಸಿ 
ಮಕ್ಕಳ ಮನಸ್ಸಿನಲ್ಲ ಅಚ್ಚೊತ್ತುವಂತೆ ಮಾಡಲು ರಂಗಭೂಮಿಯು 
ಅದ್ಭುತ ಮತ್ತು ಸರಳವಾದ ಮಾಧ್ಯಮ ಎಂಬ ಅಂಶ ಠೇ ಮೂಲಕ 
ಸ್ಪಷ್ಟವಾಯಿತು. ಹೀಗೆ. ಈ ಕಅಕೆಯ ಪ್ರಕ್ರಿಯೆಯಲ್ಲ ಮಕ್ಕಳು ಮಾತ್ರ 
ಕಲಅಯದೆ, ನಾವೂ ಹೊಸ ಸಂಗತಿಗಳನ್ನು ಅವರಿಂದ ಕಲತೆವು. 


ನಾವು ನಾಟಕದ ತಿರುಳು ಮತ್ತು ಬೌಕಟ್ಟನ ಬಣ್ದೆ ಮಕ್ಕಳೊಂದಿಗೆ 
ಚರ್ಚಿಸಿದೆವು. ಅವರು ಗಾಂಧೀಜಯ ಬಣ್ಣೆ ತಮಗೆ ತಿಆದ 


ಇ 
5 
[C 


ವಿಷಯಗಳನ್ನು ಹಂಚಿಕೊಂಡರು. ಇಂದಿನ ಜಗತ್ತಿಗೆ ಗಾಂಧೀಜಯ 
ಪ್ರಸ್ತುತತೆಯ ಬಣ್ಣೆ ಹೇಆದಾಗ ಮಕ್ಕಳು ಮಂತ್ರಮುದ್ಧರಾದರು. 
ದಕ್ಷಿಣ ಆಪ್ರಿಕಾದಲ್ಲಿ ಕ್ಲೌರಿಕನೊಬ್ಬ ಗಾಂಧೀಜಯ ವರನ್ನು 
ಗದರಿಸಿದ್ದನಲ್ಲದೆ, 'ಕಪ್ಪು ವರ್ಣೀಯ'ನ ಕೂದಲು ಕತ್ತರಿಸಲು 
ನಿರಾಕರಿಸಿದ್ದನೆಂಬ ವಿಚಾರ ತಿಆದು ಮಕ್ಕಳು ಆಶ್ಚರ್ಯ- 
ಚಕಿತರಾದರು. ಈ ಸಂಗತಿಗಳನ್ನೆಲ್ಲ ಕೇಆಸಿಕೊಂಡ ವಿದ್ಯಾರ್ಥಿಗಳು 
ನಾಟಕದ ಸಂಭಾಷಣಿಗಳನು ದೈನಂದಿನ ಬದುಕಿನ ಸಾದಾ 


ಿ 
ಭಾಷೆಯಲ್ಲ ಹೇಳತೊಡಗಿದರು. 


ಗಾಂಧೀಜಿ ಸ್ರತಃ ಬ್ಯಾರಿಸ್ಟರ್‌ ಆಗಿದ್ದರೂ ಚರಕದಲ್ಲ ನೂಲು ತೆಗೆದು 
ಬಟ್ಟೆ ತಯಾರಿಸುತ್ತಿದ್ದರು. ಸರಳ ಆಹಾರ ಸೇವಿಸುತ್ತಿದ್ದರು. ಕೇವಲ 
ಎರಡು ತುಂಡು ಬಲ್ಟೆ ಧರಿಸುತ್ತಿದ್ದರು. ತಮ್ಮ ಎಲ್ಲಾ ಕೆಲಸಗಳನ್ನು 
ತಾವೇ ಮಾಡುತ್ತಿದ್ದರು ಎಂಬ ಬಗ್ಗೆ ಚರ್ಚಿಸಿದೆವು. ಅವರು ಸದಾ 
ಸ್ಷದೇಶಿ ಉತ್ಪ್ತನ್ನಗಳನ್ನೇ ಬಳಸುತ್ತಿದ್ದರು ಹಾಗು ಅವರಲ್ಲ ಕೆಲವೇ 
ಕೆಲವು ಸ್ವತ್ತುಗಳದ್ದವು. ಎಲ್ಲರನ್ನೂ ಪ್ರೀತಿಸು, ಇತರರ ಬಗ್ಗೆ ಕಾಳಜಿ 
ತೋರಿಸು. ಕ್ಷಮಿಸು ಮತ್ತು ಯಾರನ್ನೂ ನೋಯುಸಬೇಡ 
ಎಂಬುದು ಅವರ ಸಂದೇಶವಾಗಿತ್ತು. ತಮ್ಮ ಕಿರು ನಾಟಕದ 
ಮೂಲಕ ಮಕ್ಕಳು ಪರಿಸರದ ಕುರಿತ ಗಾಂಧೀಜಯವರ ಕಾಳಜ 
ಮತ್ತು ಸ್ವಚ್ಛತೆ ಮುಂತಾದ ಅನೇಕ ಅಭ್ಯಾಸಗಳನ್ನು ಅಭಿನಲುಸಿ 
ತೋರಿಸಿದರು. 


ಮಕ್ಕಳ ಮೇಲೆ ಪರಿಣಾಮ 


ಗಬ್ದರ್‌ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ (ಜಹೆಚ್‌ಪಿಎಸ್‌) 
ಮಲಯಾ ಎಂಬ ಪುಟ್ಟ ಬಾಲಕ, ಈ ಕಿರುನಾಟಕದಲ್ಲ 
ಅಭಿನಯುಸಿದ್ದ. ಅದುವರೆಗೂ ತನ್ನು ವಿಜ್ಞಾನದ ಚಟುವಬಕೆ ಬಗ್ಗೆ 
ಅವನು ನಿರಾಸಕ್ತಿ ಹೊಂದಿದ್ದ. ಆದರೆ ನಾಟಕದಲ್ಲ ಪಾತ್ರ ವಹಿಸಿದ 
ಮೇಲೆ ಬಾಲಕನ ಆತ್ಕಗೌರವ ಹೆಚ್ಚಿದ್ದು. ತನ್ನ ಶಾಲಾ ಕೆಲಸಗಳನ್ನು 
ಅಚ್ಚುಕಟ್ದಾಗಿ ಮಾಡಿ ಮುಗಿಸಿ ತನ್ನ ಶಿಕ್ಷಕರಿಗೆ ತೋರಿಸತೊಡಗಿದ್ದ. 
ಅಷ್ಟೇ ಅಲ್ಲ, ಪ್ರತಿದಿನದ ಶಾಲಾ ಕೆಲಸಗಳ (ಅಸ್ಯೆನ್ನೆಂಬ್‌) ಬಣ್ಣೆ ಹೆಚ್ಚು 
ಗಮನ ಕೊಟ್ಟು ಅವುಗಳನ್ನು ಮುಗಿಸಲು ಪ್ರಯತ್ನಿಸತೊಡಗಿದ. 
ಜೊತೆಗೆ, ಶಾಲೆಯಲ್ಲ ಸದಾ ಮೌನವಾಗಿರುತ್ತಿದ್ದ ರತ್ನಾ ಕೂಡಾ. 
ತರಗತಿಯಲ್ಲ ಆತ್ಮವಿಶ್ವಾಸದಿಂದ ತನ್ನು ಅಭಿಪ್ರಾಯ 
ವ್ಯಕ್ತಪಡಿಸಲಾರಂಭಸಿದಳು. ನಾಟಕದಲ್ಲಿ ಅಭಿನಯುಸಿದ 
ಪರಿಣಾಮವಾಗಿ ಸ್ವಾತಂತ್ರ್ಯ ಹೋರಾಟದ ದೃಶ್ಯಗಳಲ್ಲ 
ಅಭನಲಯುಸಿದ ಬಳಕ ಮೌನಿ ಹುಡುಗ ಸುಹೈಲ್‌ ಸೇರಿದಂತೆ 
ಬಹುತೇಕ ಮಕ್ಷಳು ಆತ್ಮವಿಶ್ವಾಸದಿಂದ ತರಗತಿಯಲ್ಲ ಅಭಿಪ್ರಾಯ 
ಹಂಚಿಕೊಳ್ಳತೊಡಗಿದರು. 


ಸದಾ ಕಲಕೆಯಲ್ಲ ತೊಂದರೆ ಅನುಭವಿಸುತ್ತಿದ್ದ ಫೈರುಲ್‌, 
ತರಗತಿಯಲ್ಲೂ. ಇತರ ಎಲ್ಲಾ ಚಟುವಟಕೆಗಕಲ್ಲೂ ಹಿಂದೆ 
ಉಳಯಲು ಬಯಸುತ್ತಿದ್ದ. ಅವನು ಸಾಕಷ್ಟು ಹಿಂಜರಿಕೆ ವ್ಯಕ್ತಪಡಿಸಿ 
ಕೊನೆಗೂ ನಾಟಕದಲ್ಲ ಪಾತ್ರ ಮಾಡಲು ಒಪ್ಪಿಕೊಂಡ. ನಂತರ, 
ಒಂದು ನಾಟಕದ ಉತ್ತಮವಾಗಿ ಪಾತ್ರ ನಿರ್ವಹಣಿ ಮಾಡಿದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


82 


ಕಾರಣ ಶಾಲೆಯ ನಾಟಕ ತಂಡದಲ್ಲ ಮಕ್ಕಳು ಅವನನ್ನೂ 
ಸಂತೋಷದಿಂದ ಸೇರಿಸಿಕೊಂಡರು. 


ಸರ್ದಾರ್‌ಗಲ್ಪ್ಲಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬರುತ್ತಿದ್ದ 
ಸರ್ಕಾರಿ ಬಾಲಮಂದಿರದ (ಮಹಿಳಾ ಮತ್ನು ಮಕ್ಷಳ ಅಭವೃದ್ಧಿ 
ಇಲಾಖೆಯ ಅಧೀನದ ಬಾಲಕರ ಮಂದಿರ) ಮಕ್ಷಳು ನಾಟಕದಲ್ಲ 
ಕಸ ಗುಡಿಸುವಾತನ ಪಾತ್ರ ಮಾಡುತ್ತಿದ್ದ ಮಗುವನ್ನು ಹಾಸ್ಯ ಮಾಡಿ 
ನಗುತ್ತಿದ್ದರು. ಇದರಿಂದಾಗಿ ಎದೆಗುಂದಿದ ಆ ಬಾಲಕ ತಾನು ಪಾತ್ರ 
ಮಾಡುವುದಿಲ್ಲ ಎಂದು ಹೇಳದ. ಆದರೆ ನಾಟಕದ ಅಭ್ಯಾಸ 
ಮುಂದುವರಿದಂತೆ ಆ ಬಾಲಕ ತನ್ನು ಪಾತ್ರವನ್ನು ಚೆನ್ನಾಗಿ ಅರ್ಥ 
ಮಾಡಿಕೊಂಡನಲ್ಲದೆ. ನಾಟಕದಲ್ಲ ಆ ಪಾತ್ರಕ್ಕಿರುವ ಮಹತ್ವವನ್ನೂ 
ತಿಆದುಕೊಂಡು ಚೆನ್ನಾಗಿ ಅಭನಲಯುಸತೊಡಗಿದ. 


ಸರ್ದಾರ್‌ಗಲ್ಲ ಸ.ಹಿ.ಪ್ರಾ. ಶಾಲೆಯ ಇಬ್ಬರು ಮಕ್ಷಳ ಮಧ್ಯೆ 
ಗಾಂಧೀಜಯ ಪಾತ್ರಕ್ಷಾಗಿ ಪುರ್ಥೆ ಇತ್ತು. 'ಗಾಂಧೀಜಯ ಪಾತ್ರವನ್ನು 
ನಿರ್ವಹಿಸಲು ಬಯಸುವವರು ತಲೆಗೂದಲನ್ನು ಬೋಳಸಬೇಕು 
ಎಂದು ನಿರ್ದೇಶಕರು ಹೇಜಆದರು.. ಇಬ್ಬರುಅದಕ್ಕೂ ಸಿದ್ಧರಿದ್ದರು! 
ಅದೇ ವೇಳೆ, ಅವರಲ್ಲೊಬ್ಬ ಕೆಲದಿನ ಶಾಲೆಗೆ ಗೈರುಹಾಜರಾದ. 
ನಾಟಕದ ದಿನ ಇಬ್ಬರೂ ತಲೆ ಬೋಳಜಸಿಕೊಂಡು ಶಾಲೆಗೆ ಬಂದರು. 
ಕೊನೆಗೆ, ಅವರಲ್ಲೊಬ್ಬ ಮತ್ತೊಬ್ಬನಿಗೆ ಪಾತ್ರವನ್ನು ಬಟ್ಟುಕೊಟ್ಟ. 
ಆದರೆ ನಿರ್ದೇಶಕರು ಇಬ್ಬರಿಗೂ ಬೇರೆಬೇರೆ ದೃಶ್ಯಗಳಲ್ಲ 
ಗಾಂಧೀಜಯ ಪಾತ್ರ ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟರು. ಘೇ 
ಇಬ್ಬರ ಜೊತೆಗೆ, ಕಸ ಗುಡಿಸುವವನ (ಜಾಡಮಾಲ) ಪಾತ್ರ ಮಾಡಿದ 
ಹುಡುಗನಿಗೂ ಗಾಂಧೀಜ ಪಾತ್ರ ಮಾಡಲು ಅವಕಾಶ 
ನೀಡಲಾಯುತು. ಒಂದೇ ನಾಟಕದಲ್ಲ ಮೂವರು ಬಾಲಕರು 
ಬೇರೆಬೇರೆ ದೃಶ್ಯಗಳಲ್ಲ ಗಾಂಧೀಜಯ ಪಾತ್ರವನ್ನು ನಿರ್ವಹಿಸಿದರು. 


ಶಿಕ್ಷಕರ ಪ್ರತಿಕ್ರಿಯೆಗಳು 


ಈ ನಾಟಕ ತಯಾರಿಯ ಸಂಪೂರ್ಣ ಪ್ರಕ್ರಿಯೆಯಲ್ಲ ಶಿಕ್ಷಕರು 
ಅತ್ಯಂತ ಮುತುವರ್ಜಯುಂದ ಮತ್ತು ಆಸ್ಸೆಯಿಂದ ಭಾಗವಹಿಸಿ 
ಬೆಂಬಅಸಿದರು. ಕೊಪ್ಪಕ ಪಟ್ಟಣದ ಸರ್ದಾರ್‌ಗಲ್ಲಯ ಸ.ಹಿ.ಪ್ರಾ. 
ಶಾಲೆಗೆ ಬರುತ್ತಿದ್ದ ಸರ್ಕಾರಿ ಬಾಲಮಂದಿರದ ಬಾಲಕರು ಮುಕ್ತವಾಗಿ 
ನಾಟಕದಲ್ಲ ತೊಡಗಿಸಿಕೊಂಡಿದ್ದರು. ಪೂರ್ವಾನುಮತಿ ಇಲ್ಲದೆ 
ಯಾವುದೇ ಮಕ್ಷಳನ್ನು ಹೊರಗೆ ಕಳುಹಿಸಲು ಒಪ್ಪದ 
ಬಾಲಮಂದಿರದ ವಾರ್ಡನ್‌, ನಾಟಕಕ್ಕಾಗಿ ಮಕ್ಕಳನ್ನು ನಮ್ಮ 
ವಿನಂತಿಯಂತೆ ಹಲವು ಬಾರಿ ಬಾಲಮಂದಿರದಿಂದ ಶಾಲೆಗೆ 
ಕಳುಹಿಸಿಕೊಡುತ್ತಿದ್ದರು. ಮಕ್ಕಆಗೆ ಉತ್ತೇಜನ ನೀಡಲು ಅವರೂ 
ಮಕ್ಕಳೊಂದಿಗೆ ನಾಟಕದ ಅಭ್ಯಾಸವರ್ಗಕ್ಕೆ ಬರುತ್ತಿದ್ದರು. ಮಕ್ಷಳು 
ಅಭಿನಂರುದಲ್ಲ ತಲ್ಲೀನರಾಗಿರುವುದನ್ನು ಕಂಡು ಅವರೂ 
ಖುಷಿಪಟ್ಟರು. ನಾಟಕ ಪ್ರದರ್ಶನದ ದಿನ ಬಾಲಮಂದಿರದ ಎಲ್ಲಾ 
ಮಕ್ಕಳನ್ನು ಅವರು ಕರೆತಂದರು. 


ಶಾಲೆಯೊಂದರಲ್ಲ ವಿಜ್ಞಾನ ಶಿಕ್ಷಕರಾಗಿದ್ದ, ನಾಟಕ ಕಲಾವಿದರೂ 
ಆಗಿದ್ದ ದಯಾನಂದ ಸಾಗರ್‌. ಈ ಹಿಂದೆ ವೇದಿಕೆ ಹತ್ತಲು 
ಹಿಂಜರಿಯುತ್ತಿದ್ದ ತಮ್ಮ ಶಾಲೆಯ ಎಂಟನೇ ತರಗತಿಯ 
ವಿದ್ಯಾರ್ಥಿನಿಯರು ಈ ನಾಟಕೋತ್ಸವದಲ್ಪ ಪಾಲ್ಗೊಂಡ ಬಳಕ 
ಹಿ೦ಂಜರಿಯುವುದು ಕಡಿಮೆಯಾಗಿದೆ ಎಂದು ಸಂತೋಷದಿಂದ 
ತಮ್ಮ ಅನುಭವವನ್ನು ಹಂಚಿಕೊಂಡರು. ನಾಟಕದಲ್ಲಿ ಸ್ವಚ್ಛತೆಯ 
ದೃಶ್ಯಗಳಲ್ಲ ಭಾಗವಹಿಸಿದ್ದ ಮಕ್ಕಳು ತಮ್ಮ ಸುತ್ತಅನ ಪರಿಸರವನ್ನು 
ಶುಚಿಯಾಗಿಡಲು ಬಯಸುತ್ತಿದ್ದುದನ್ನು ನಿಲೋಗಿಪುರ ಸ.ಹಿ.ಪ್ರಾ. 
ಶಾಲೆಯ ಶಿಕ್ಷಕ ಮುತ್ತುರಾಜ್‌ ಗುರುತಿಸಿದ್ದಾರೆ. ಅದೇ ಶಾಲೆಯ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಮಕಳು ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಬಣ್ಣೆ ಒಂದು 
ಕಿರುನಾಟಕವನ್ನು ಅರ್ಥಪೂರ್ಣವಾಗಿ ಪ್ರದರ್ಶಿಸಿದರು. ಆ ಮೂಲಕ 
ಪ್ರತಿ ರಾಷ್ಟ್ರೀಯ ಹಬ್ಬಗಳು ಮತ್ತು ಪ್ರಮುಖ ವ್ಯಕ್ತಿಗಳ 
ಜನ್ಯದಿನಾಚರಣಿಯ ಹಿನ್ನೆಲೆಯನ್ನು ಮಕ್ಷಳಗೆ ತಿಳಸಿಕೊಡಬೇಕಾದ 
ಪ್ರಾಮುಖ್ಯತೆಯನ್ನು ಶಿಕ್ಷಕರು ಅರಿತುಕೊಂಡರು. ಇದರ 
ಪರಿಣಾಮವಾಗಿ ವಿಶೇಷ ದಿನಗಳಲ್ಲ ರಾಷ್ಟ್ರೀಯ ನಾಯಕರ 
ಭಾವಚಿತ್ರಗಳನ್ನು ಇರಿಸಿ ಕಾಲಾಚಾರಕ್ಷೆಂಬಂತೆ ಗೌರವ ಅರ್ಪಿಸುವ 
ಸಂಪ್ರದಾಯವನ್ನು ಬಟ್ಟು. ಅಂಥ ದಿನಗಳ ಮಹತ್ವದ ಬಣ್ಣೆ 
ವಿದ್ಯಾರ್ಥಿಗಳಗಾಗಿ ಚರ್ಚೆ ಏರ್ಪಡಿಸಲು ಆರಂಭಸಿದರು. 


ತಮ್ಮ ಶಾಲಾ ವಿದ್ಯಾರ್ಥಿಗಳು ಗಿಡಗಳಗೆ ನೀರುಣಿಸಲು, ಶಾಲಾ 

ಆವರಣವನ್ನು ಪ್ವಚ್ಛವಾಗಿಡಲು ಪ್ರಯಂಪ್ರೇರಣೆಯಿಂದ ಮುಂದೆ 
ಬರತೊಡಗಿದರಲ್ಲದೆ, ಗಾಂಧಿ ನಾಟಕದಲ್ಲ ಮಾಡಿದ ಪಾತ್ರವನ್ನು, 
ಅದರಿಂದ ಕಅತದ್ದನ್ನು ಶಾಲೆಯಲ್ಲ ಅನುಸರಿಸುತ್ತಾರೆಂದು 
ಹನುಮನಹಳ್ಳಯ ಸ. ಹಿ.ಪ್ರಾ. ಶಾಲೆಯ ಪ್ರಾಣೀಶ್‌ ಪೂಜಾರ್‌ 
ನೆನಪಿಸಿಕೊಳ್ಳುತ್ತಾರೆ. ಅಲ್ಲದೆ ಮಕ್ಕಳು ಶಾಲೆಯಲ್ಲ ಬುಷಿಯಲ್ಲ 
ದಿನವಿಡೀ ನಾಟಕದ ಸಂಭಾಷಣೆಗಳನ್ನು ಹೇಳಕೊಳ್ಳುತ್ತ 
ತಿರುಗುತ್ತಿರುತ್ತಾರೆಂದು ಗುರುತಿಸುತ್ತಾರೆ. ಇಷ್ಟೆಲ್ಲಾ ಧನಾತ್ಮಕ 
ಬದಲಾವಣಿಗಳನ್ನು ಗಮನಿಸಿದ ಬಳಕ, ಅವರಿಗೆ ವಿದ್ಯಾರ್ಥಿಗಳ 
ಮೂಲಕ ಮತ್ತಷ್ಟು ನಾಟಕಗಳನ್ನು ಪ್ರದರ್ಶಿಸುವ ಹುಮ್ಮಸ್ಸು ಬಂದಿದೆ 
ಎಂದು ಹೇಳುತ್ತಾರೆ. 


ಇತರ ಪರಿಣಾಮಗಳು 


ನಾಟಕದ ಪ್ರತಿ ಅಭ್ಯಾಸದ ವೇಳೆ, ಸನ್ನಿವೇಶ ಒಂದೇ ಇದ್ದರೂ 
ಸಂಭಾಷಣೆಗಳನ್ನು ನೆನಪಿಟ್ಟು ಹೇಕಲು ಸಾಧ್ಯವಾಗದೆ ಮಕ್ಕಳು 
ಬದಲಾಯುಸಿ ಹೇಳುತ್ತಿದ್ದರು. ಆದರೂ ಮಕ್ಷಳ ಸಂಭಾಷಣಿಗಳು 
ನಾಟಕದ ಚೌಕಟ್ಟನಿಂದಾಚೆ ಹೋಗುತ್ತಿರಲಅಲ್ಲ. ಇಡೀ ನಾಟಕದ 
ಸಂಭಾಷಣೆಗಳನ್ನು ಮಕ್ಷಳು ವ್ಯಕ್ತಪಡಿಸಿದ ಗಾಂಧೀಜಯ ವಿವಿಧ 
ಸನ್ನಿವೇಶಗಳ ಬಗೆಗಿನ ಅಭಿಪ್ರಾಯಗಳನ್ನು ಅವಲಂ೦ಬಸಿಯೇ 
ಬರೆಯಲಾಗಿತ್ತು. ಗಾಂಧೀಜಯ ಬದುಕಿನ ವಿವಿಧ ಹಂತಗಳನ್ನು 
ಅಂದರೆ ಬಾಲ್ಯ, ಯೌವ್ವನ, ಶಿಕ್ಷಣ. ವೃತ್ತಿ ಮತ್ತು ದಕ್ಷಿಣ 
ಆಫ್ರಿಕಾದಲ್ಲನ ಹೋರಾಟ, ಸತ್ಯಾಗ್ರಹ ಮತ್ತು ಅವರು ನಂಜದ 
ಮತ್ತು ಬದುಕಿದ ಮೌಲ್ಯಗಳನ್ನು ಕಣ್ಣಿಗೆ ಕಟ್ಟುವಂತೆ 
ಪರಿಣಾಮಕಾರಿಯಾಗಿ ರಂಗಕ್ಕೆ ತರುವ ನಿಟ್ಟನಲ್ಲ ವಿದ್ಯಾರ್ಥಿಗ- 
ಕೊಂದಿಗೆ ಗಂಭೀರ ಚರ್ಚೆ ನಡೆಸಲಾಗಿತ್ತು. ಗಾಂಧೀಜಯ 
ವ್ಯಕ್ತಿತ್ತದಲ್ಲ ಒರಟುತನದಂತೆ ಕಾಣುತ್ತಿದ್ದ ಗಟ್ಟತನವನ್ನು ಮಕ್ಕಳು 
ಮನವರಿಕೆ ಮಾಡಿಕೊಂಡರು. 


ಶಾಲೆಯಲ್ಲ. ಪಠ್ಯಪುಸ್ತಕದಲ್ಲ ಮತ್ತು ರೂಪಾಯ ನೋಟುಗಳಲ್ಲಿ 
ಮಾತ್ರ ನೋಡಿದ್ದ, 'ದೇಶಕ್ಷೆ ಸ್ವಾತಂತ್ಯ ತಂದುಕೊಟ್ಟವರು ಎಂದು 
ರಾಷ್ಟ್ರೀಯ ದಿನಾಚರಣೆಗಳ ವೇಳೆ ಭಾಷಣದಲ್ಲ ಕೇಳದ್ದ 
ಗಾಂಧೀಜಯ ಚಿತ್ರ ಮತ್ತು ಬದುಕನ್ನು. ಅದರ ಗಂಧವನ್ನು ಮಕ್ಷಳು 
ಈಗ ನಾಟಕದ ಮೂಲಕ ಪ್ರತಃ ಅನುಭವಿಸತೊಡಗಿದರು. ಅಲ್ಲದೆ, 
ಅದನ್ನು ಪ್ರೇಕ್ಷಕರಿಗೂ ಉಣಬಡಿಸಿದರು. 


ಯಾರಾದರೂ, ನೀವ್ಯಾಕೆ ಈ ನಾಟಕವನ್ನು ಪ್ರದರ್ಶಿಸುತ್ತಿದ್ದೀರಿ 
ಎಂದು ಮಕ್ಕಳನ್ನು ಪ್ರಶ್ನಿಸಿದರೆ. ಗಾಂಧೀಜ ತಮ್ಮ ಬದುಕನ 
ಮೂಲಕ ತಾವು ನಂಬದ ತತ್ವಗಳಂತೆ ಬದುಕಲು ಸಾಧ್ಯ ಎಂದು 
ಎಲ್ಲರಿಗೂ ತೋರಿಸಿಕೊಟ್ಟವರು. ಹಾಗಾಗಿ ಎಲ್ಲರೂ ಅವರನ್ನು ಅರ್ಥ 
ಮಾಡಿಕೊಂಡು ಅನುಸರಿಸಬೇಕು ಎಂದು ಉತ್ತರಿಸುತ್ತಿದ್ದರು. 
ಶೌಚಾಲಯಗಳನ್ನು ತೊಳೆಯುವುದರಿಂದ, ತಮ್ಮ ತಲೆಕೂದಲನ್ನು 


ತಾವೇ ಕತ್ತರಿಸಿಕೊಳ್ಳುವ ಮೂಲಕ ಯಾವುದೇ ಕೆಲಸವೂ ಮೇಲು 
ಅಲ್ಲ ಕೀಳೂ ಅಲ್ಲ ಎಂಬುದನ್ನು ಗಾಂಧೀಜ ನಿರೂಪಿಸಿದರು ಎಂದು 
ಮಕ್ಷಳು ಗುರುತಿಸಬಲ್ಲವರಾಗಿದ್ದರು. ತಮ್ಮ ಹಕ್ಕುಗಳಗಾಗಿ 
ಅಹಿಂಸೆಯ ಮೂಲಕವೇ ಪರಿಣಾಮಕಾರಿಯಾಗಿ ಹೋರಾಡಲು 
ಸಾಧ್ಯ ಎಂಬುದನ್ನೂ ಗಾಂಧೀಜ ತೋರಿಸಿಕೊಟ್ಟರು ಎಂದು 
ಮಕ್ಕಳು ಅರ್ಥ ಮಾಡಿಕೊಂಡರು. 


ಗಾಂಧೀೀಜ ತಮ್ಮ ಬದುಕನ ಮೂಲಕ ಯಾವ ಸಂದೇಶ 
ರವಾನಿಸಿದರು? ಅವುಗಳಲ್ಲ ವೈಯಕ್ತಿಕವಾಗಿ ನಿಮಗಿಷ್ಟವಾದುದು 
ಯಾವುದು? ಬದಲಾವಣಿ ತರುವುದು ಕಷ್ಟವೇ? ಹೌದಾದರೆ 
ಯಾಕೆ?- ಇಂತಹ ಪ್ರಶ್ನೆಗಳನ್ನು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು 
ಚರ್ಚಿಸಿದ್ದರು. 


ಹುಡುಗರು ಮನೆಗೆಲಸಗಕಳ್ಲ. ಸಹಾಯ ಮಾಡುವ ಕುರಿತ ಚರ್ಚೆ 


ಮಾತ್ರ ಅವರಿಗೆ ಹೊಸದಾಗಿತ್ತು ಹಾಗು ಅದು ಅವರಿಗೆ 
ಅಚ್ಚರಿಯದಾಗಿತ್ತು. ಮುಜುಗರ ಉಂಟು ಮಾಡಿತ್ತು ಆದರೆ ಮಕ್ಕಳು 


Acknowledgements 


ಮನವರಿಕೆ ಮಾಡಿಕೊಳ್ಳುತ್ತಿದ್ದರು. ಈ ಪ್ರಕ್ರಿಯೆಯಲ್ಲ, 
ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು. ತಮ್ಮ ಹಳ್ಳಗಳಲ್ಲ ಜಾತಿ ಮತ್ತು 
ಅಂಗಾಧಾರಿತ ತಾರತಮ್ಯ ಜೀವಂತವಿರುವುದನ್ನು ಮುಕ್ತವಾಗಿ 
ಒಪ್ಪಿಕೊಂಡರು. ಅದನ್ನು ನಿರ್ಮೂಲನೆ ಮಾಡಬೇಕಾದರೆ ಎಲ್ಲರೂ 


ಒದ್ದಟ್ಷಿನಿಂದ ಹೋರಾಡಬೇಕು ಎಂಬುದು ಅವರೆಲ್ಲರ 
ದೃಷ್ಟಿ ಕೋನವಾಗಿತ್ತು. 
ಸ್ತೀಕೃತಿಮಂಗಳೂರಿನ ರಂಗಭೂಮಿ ಕಲಾವಿದೆ, 


ಲೇಖಕಿಯಾಗಿರುವ ವಾಣಿ ಪೆರಿಯೋಡಿ ನಮಗೆ ಈ ಪ್ರಕ್ರಿಯೆಯಲ್ಲ 
ಸಹಕರಿಸಿದರು. ಅವರು ನಾಟಕಕ್ಕೆ ಬೇಕಾದ ಸಂಪನ್ಮೂಲ 
ಪರಿಕರಗಳನ್ನು ತಯಾರಿಸಿ ನೀಡಿದರಲ್ಲದೆ, ನಾಲ್ದು ಶಾಲೆಗಆಗೆ ಭೇಟ 
ನೀಡಿ ಮಕ್ಕಳೊಂದಿಗೆ ಚರ್ಚಿಸಿದರು. ರಂಗ ಕಲಾವಿದ ಹಾಗೂ 
ವಿಸ್ತಾರ್‌ ನಾಟಕ ಶಾಲೆಯ ಪ್ರಾಂಶುಪಾಲರಾಗಿರುವ ಕೊಪ್ಪಳದ 
ಲಕ್ಷಣ್‌ ಪಿರಾಗರ್‌ ಅವರು ಈ ನಾಟಕಗಳನ್ನು ಸಿದ್ಧಪಡಿಸಲು 
ನೆರವಾದರು. 


Vani Period, theatre activist and writer from Mangalore, helped us with the process. She prepared and provided the resource materials for the plays 
and visited and interacted with the children of the four schools. Laxman Piragar, theatre activist and Principal of Visthar Theatre School of Koppal, 


helped us in preparing these plays. 


*ಮಕ್ಕಳ ವೈಯಕ್ತಿಕ ಕಾರಣಕ್ಕಾಗಿ ಹೆಸರುಗಳನ್ನು ಬದಅಸಲಾಗಿದೆ. 


ಉಷಾ ಪ್ರೆಸಿಲ್ಲಾ ಅಂಖ್ರೋಸ್‌ ಅವರು, ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ದಶಕದಿಂದ ಕಾರ್ಯನಿರ್ವಹಿಸುತ್ತಿದ್ದು. 
ಕೊಪ್ಪಕದಲ್ಲ ತಂಡದ ಮುಖ್ಯಸ್ಥೆಯಾಗಿದ್ದಾರೆ. ರಾಜಕೀಯ ಶಾಸ್ತ್ರದಲ್ಲ ಸ್ನಾತಕೋತ್ತರ ಪದವಿ ಪಡೆದಿರುವ ಅವರು. 
ಹಿ೦ಂದುಅದ ವರ್ಗಗಳು ಮತ್ತು ಮಹಿಳಾ ಸಶಕ್ತೀಕರಣಕ್ಸಾಗಿ ಶ್ರಮಿಸುತ್ತಿದ್ದಾರೆ. ಚಿತ್ರಕಲೆ, ಸಾಹಿತ್ಯ, ಸಂಗೀತ ಮತ್ತು ಪ್ರವಾಸ 
ಅವರ ಆಸಕ್ತಿಯ ಕ್ಷೇತ್ರವಾಗಿದೆ. ಉಪಾ ಪ್ರೆಸಿಲ್ಲಾ ಅ೦ಂಬ್ರೋಸ್‌ ಅವರ ಸಂಪರ್ಕಕ್ಕೆ: 


usha.ambrose @azimpremijifoundation.org 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಚಂದ್ರಶೇಖರ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


83 


